ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಎಸ್‌.ಸಿ.ಪಿ ಮತ್ತು ಟೆ.ಎಸ್‌.ಪಿ (58P/TSP) ಕಾಮಗಾರಿಗಳ ಮಾಹಿತಿ ಬಗ್ಗೆ 


ಶ್ರೀ ಪ್ರದೀಪ್‌ ಶೆಟ್ಟಿರ್‌ (ಸ್ಠಳೀಯ ಸಂಸ್ಥೆಗಳ ಕ್ಲೇತು):- 


622 (609) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2018-2019-20ನೇ ಸಾಲಿನಲ್ಲಿ ಧಾರವಾಡ, ಹಾವೇರಿ ಹಾಗೂ ಗದಗ ಜಿಲ್ಲೆಗಳಲ್ಲಿ ಸಮಾಜ ಕಲ್ಯಾಣ 
ಇಲಾಖೆಯಿಂದ ಕೈಗೊಂಡ $ಅರ/TsP ಕಾಮಗಾರಿಗಳೆಷ್ಟು ; (ಮಾಹಿತಿ ನೀಡುವುದು) 


(ಆ) 2018-2019-20ನೇ ಸಾಲಿನಲ್ಲಿ s/TSP ಕಾಮಗಾರಿಗಳಿಗೆ ಅತಿ ಹೆಚ್ಚು ಅನುದಾನ ಬಿಡುಗಡೆ 
ಮಾಡಿರುವಂತಹ ಜಿಲ್ಲೆಗಳು ಯಾವುವು? (ಅಂಕಿ ಅಂಶಗಳನ್ನು ನೀಡುವುದು) 


